ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಪ್ರವಾಸೋದ್ಯಮ ಇಲಾಖೆಯ ನಿಗಮದ ಸಿಬ್ಬಂದಿ ವೆಚ್ಚ ಬಗ್ಗೆ 
ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಮಳೀಯ ಸಂಸ್ಥೆಗಳ ಕ್ಲೇತು:- 


636 (773) ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) 2001 ರಿಂದ ಕರ್ನಾಟಿಕ ರಾಜ್ಯ ಪ್ರವಾಸೋಧ್ಯಮ ನಿಗಮದಲ್ಲಿ ಅನುಕಂಪ ಆಧಾರದ ಮೇಲೆ ಕೆಲಸ 
ಕೋರಿ ಎಷ್ಟು ಅರ್ಜಿಗಳನ್ನು ಸಲ್ಲಿಸಲಾಗಿದೆ ; ಎಷ್ಟು ಜನರಿಗೆ ಕೆಲಸ ನೀಡಲಾಗಿದೆ ; ಬಾಕಿ ಇರುವ 
ಅರ್ಜಿಗಳು ಎಷ್ಟು ; (ನೌಕರರ ಹೆಸರು, ಅರ್ಜಿ ಸಲ್ಲಿಸಿದವರ ವಿಳಾಸ ಮತ್ತು ದಿನಾಂಕದೊಂದಿಗೆ 
ಸಂಪೂರ್ಣವಾದ ಮಾಹಿತಿ ನೀಡುವುದು) 


(ಆ) ನಿಗಮಗಳಲ್ಲಿ ಅನುಕಂಪದ ಆಧಾರದ ಮೇಲೆ ಕೆಲಸ ನೀಡಲು ನಿರ್ಬಂಧ ಇದೆಯೇ ; (ವಿವರವಾದ 
ಮಾಹಿತಿ ನೀಡುವುದು) 


(ಇ) ಬಾಕಿ ಇರುವ ಅರ್ಜಿದಾರರಿಗೆ ಸರ್ಕಾರವು ಯಾವಾಗ ಕೆಲಸ ನೀಡಿ ಅವರಿಗೆ ಅನುಕೂಲ 
ಮಾಡಲಾಗುವುದು ; 


(ಈ) ಕರ್ನಾಟಿಕ ರಾಜ್ಯ ಪ್ರವಾಸೋದ್ಯಮ ನಿಗಮವು 2001 ರಿಂದ ಇಲ್ಲಿಯವರೆಗೆ ಯಾವ ಯಾವ 
ವರ್ಷಗಳಲ್ಲಿ ಲಾಭದಲ್ಲಿದೆ ; ಯಾವ ವರ್ಷಗಳಲ್ಲಿ ನಷ್ಟದಲ್ಲಿದೆ; ಒಟ್ಕಾರೆ ಸವಕಳಿ ನಷ್ಟವೆಷ್ಟು ; 
ಲಾಭವೆಷ್ಟು? (ವರ್ಷಾವಾರು ವಿವರವಾದ ಮಾಹಿತಿ ನೀಡುವುದು) 


